ಕರ್ನಾಟಕ ವಿಧಾನ ಪರಿಷತ್ತು 


117 


ಶ್ರೀ ಹೆಚ್‌.ಎಂ. ರಮೇಶ್‌'ಗೌಡ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸುವ ದಿನಾಂಕ 


16-02-2022 


'ಸುತ್ತಕಸುಷ ಸಚವರ 


ಮಾನ್ಯ ಲೋಕೋಪಯೋಗಿ ಸಚಿವರು 


ಪ್ರಶ್ನೆಗಳು 


ಉತ್ತರ 


ರಾಜ್ಯದಾದ್ಯಂತ ಬೃಹತ್‌ ಹೆದ್ದಾರಿಗಳ 
ನಿರ್ಮಾಣಕ್ಕಾಗಿ : ಹಾಗೂ ಎಕ್‌ಪ್ರೆಸ್‌ 
ಕಾರಿಡಾರ್‌ ನಿರ್ಮಾಣಕ್ಕಾಗಿ ಹಾಲಿ ಇರುವ 
ರಸ್ತೆಗಳನ್ನು ಅಗೆದುಹಾಕಲಾಗಿದ್ದು, 
ಕಾಮಗಾರಿ ನಿಧಾನಗತಿಯಲ್ಲಿ 
ಸಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 


ರಾಜ್ಯದಲ್ಲಿ ಬೃಹತ್‌ ಹೆದ್ದಾರಿಗಳೆ ನಿರ್ಮಾಣಕ್ಕಾಗಿ ಹಾಗೂ 
ಎಕ್ಸ್‌ಪ್ರೆಸ್‌ ಕಾರಿಡಾರ್‌ನ್ನು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ 
ಪ್ರಾಧಿಕಾರ ವತಿಯಿಂದ ಕೈಗೊಳ್ಳಲಾಗಿದ್ದು, ಒಟ್ಟು 29 
ಕಾಮಗಾರಿಗಳನ್ನು ಇದುವರೆವಿಗೂ ಕೈಗೊಳ್ಳಲಾಗುತ್ತಿವೆ. ಈ ಪೈಕಿ 
ನಿಗದಿತ ಅವಧಿಯಲ್ಲಿ ಕೈಗೊಳ್ಳಬೇಕಾಗಿದ್ದ ಕಾಮಗಾರಿಗಳು 
ಭೂಸ್ಪಾಧೀನದ ನಿಧಾನ ಪ್ರಕ್ರಿಯೆ, ಪರಿಹಾರ ವಿತರಣೆ, ಗಣಿಗಾರಿಕೆ 
ಸಮಸ್ಯೆಗಳು ಹಾಗೂ ಗುತ್ತಿಗೆದಾರರ ಆರ್ಥಿಕ ಮುಗ್ಗಟ್ಟಿನಿಂದಾಗಿ 
ಕೈಗೊಳ್ಳಲಾಗದೆ 9 ಕಾಮಗಾರಿಗಳು ವಿಳಂಬವಾಗಿರುತ್ತವೆ. 


ಈ ನಿಟ್ಟಿನಲ್ಲಿ, ಎಲ್ಲೆಲ್ಲಿ ಕಾಮಗಾರಿ ನಡೆಯುತ್ತಿದೆಯೋ ಅಲ್ಲಲ್ಲಿ 
ಅಗತ್ಯ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಲಾಗಿದೆ. 


ಆ) 


ಬಂದಿದ್ದಲ್ಲಿ, ರಸ್ತೆ "ಕಾಮಗಾರಿಯನ್ನು 
ಶೀಘ್ರವಾಗಿ ಪೂರ್ಣಗೊಳಿಸಲು ಸರ್ಕಾರ 
ಯಾವ ಯಾವ ಕ್ರಮಗಳನ್ನು 
ಕೈಗೊಂಡಿದೆ; 4 


ಯೋಜನೆಗಳನ್ನು ತ್ಯರಿತವಾಗಿ ಪೊರ್ಣಗೊಳಿಸಲು 
ಎದುರಾಗುವ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಸರ್ಕಾರದ 
ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ ರವರ 
ಅಧ್ಯಕ್ಷತೆಯಲ್ಲಿ ಪರಿಶೀಲನಾ ಸಭೆಗಳನ್ನು ಹಮ್ಮಿಕೊಂಡು 
ಸಮಸ್ಯೆಗಳನ್ನು ಚಿರ್ಚೆಸಿ, ಪರಿಹರಿಸಲಾಗುತ್ತಿದೆ. 


ಇ) 


ಬೆಂಗಳೂರು-ಮಂಗಳೂರು ಹೆದ್ದಾರಿಯಲ್ಲಿ 
ಹಾಸನದಿಂದ ಸಕಲೇಶಪುರ ಮಾರ್ಗ 
ಕಳೆದ ಎರಡು ವರ್ಷಗಳಿಂದ ಸಂಪೂರ್ಣ 
ಹಾಳಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ : 


ಈ) 


ಬಂದಿದ್ದಲ್ಲಿ, ಶೀಘ್ರ ಕಾಮಗಾರಿ ಪೂರ್ಣ 
ಗೊಳಿಸಲು ಯಾವ ಕಮ 
ಕೈಗೊಳ್ಳಲಾಗಿದೆ? 

(ವಿವರ ನೀಡುವುದು) 


ಹಾಸನದಿಂದ ಸಕಲೇಶಪುರದ ಮೂಲಕ ಮಾರನಹಳ್ಳಿ 
ರಸ್ತೆಯು ಭಾರಿ ಮಳೆಯಿಂದಾಗಿ ಹದಗೆಟ್ಟಿದ್ದು, ನಿರಂತರವಾಗಿ 
ದುರಸ್ತಿ ಮಾಡಿದೆಯೆಂದು ಭಾರತೀಯ ರಾಷ್ಟ್ರೀಯ ಹೆದ್ದಾರಿಗಳ 
ಪ್ರಾಧಿಕಾರ ತಿಳಿಸಿರುತ್ತದೆ. 


ಬೆಂಗಳೂರು-ಮಂಗಳೂರು ಹೆದ್ದಾರಿ (NH-75) 
ಹಾಸನದಿಂದ ಸಕಲೇಶಪುರ ಮಾರ್ಗ ಮಾರನಹಳ್ಳಿವರೆಗೆ (ಸರಪಳಿ 
191.852 ರಿಂದ 237.00 ಕಿ.ಮೀ.) 45.148 ಕಿಲೋಮೀಟರ್‌ಗಳಲ್ಲಿ 
17.3 ಕಿ.ಮೀ. ಉದ್ದದ ನಾಲ್ಕು ಪಥದ ರಸ್ತೆ ಪೂರ್ಣಗೊಂಡಿದೆ, 
ಉಳಿದ ಅವಧಿಗೆ ಕಾಮಗಾರಿಯನ್ನು ತ್ನರಿತಗತಿಯಲ್ಲಿ 
ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ಸೂಚಿಸಲಾಗಿದ್ದು, 2023ರ 
ಮಾರ್ಚ್‌ ವೇಳೆಗೆ ಕಾಮಗಾರಿ ಪೂರ್ಣಗೊಳಿಸಲು 
ಉದ್ದೇಶಿಸಲಾಗಿದೆ ಎಂದು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ 
ಪ್ರಾಧಿಕಾರವು ವರದಿಸಿರುತ್ತದೆ. 


ಕಡತ 


ಸಂಖ್ಯೆ: ಲೋಇ 38 ಸಿಎನ್‌ಹೆಚ್‌ 2022 (ಇ) 


(ಸಿ.ಸಿ. ಪಾಟೀಲ 
ಲೋಕೋಪಯೋಗಿ ಸಚಿವರು 


